ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 30-03-2021 ಪ್ರಶ್ನೆ ಸ೦ಖ್ಯೆ: 2087(2437) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 


ಉತ್ತರಿಸುವ ಸಚಿವರು: ಮಾನ್ಯ ಆಹಾರ ಮತ್ತು ನಾಗರಿಕರ ಸರಬರಾಜು ಹಾಗೂ ಗ್ರಾಹಕರ 
ವ್ಯವಹಾರಗಳ ಸಚಿವರು 


ವಿಷಯ: ಅಗತ್ಯ ವಸ್ತುಗಳ ತಿದ್ದುಪಡಿ) ಕಾಯ್ಗೆ-2020ರ ಬಗ್ಗೆ 


(ಅ) ಅಗತ್ಯ ವಸ್ತುಗಳ ತಿದ್ದುಪಡಿ) ಕಾಯ್ಲೆ-2020 ರಂತೆ ಎಣ್ಣೆ ಕಾಳು, ದ್ವಿದಳ ಧಾನ್ಯ, 
ಈರುಳ್ಳಿ ಆಲೂಗಡ್ಡೆ, ಅಡುಗೆ ಎಣ್ಣೆ ಮುಂತಾದವುಗಳನ್ನು ಅಗತ್ಯ ಸಾಮಗಿಗಳ 
ಪಟ್ಟೆಯಿಂದ ಹೊರತಂದ ನಂತರ ಮತ್ತು ಈ ಸಾಮಗಿಗಳ ಮೇಲೆ ವಿಧಿಸಿದ ದಾಸಾನು 
ಮಿತಿಯನ್ನು ತೆಗೆದ ನಂತರ ಬ್ಯಾಕ್‌ ಮಾರ್ಕೆಟ್‌ನಲ್ಲಿ ಪದಾರ್ಥಗಳನ್ನು 
ಮಾರಾಟಿವಾಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; (ವಿವರ ನೀಡುವುದು) 


(ಆ) ಈ ಪದಾರ್ಥಗಳು ಮುಕ್ತ ಮಾರುಕಟ್ಟೆಗೆ ವ್ಯಾಪಾರಿಗಳು ತಂದು ಹೆಚ್ಚಿನ ದರದಲ್ಲಿ 
ಮಾರುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಇ) ಹಾಗಿದ್ದಲ್ಲಿ, ಈ ಕಪ್ಪು ಮಾರುಕಟ್ಟೆಯನ್ನು ತೊಡೆದುಹಾಕಲು ರಾಜ್ಯ ಸರ್ಕಾರ ಯಾವ 
ಕಾಯ್ದೆ ಮತ್ತು ನಿಯಮದ ಅಡಿ ಕ್ರಮ ಜರುಗಿಸಿದೆ? (ವಿವರ ನೀಡುವುದು) 


